ಕರ್ನಾಟಕ ವಿಧಾನಸಭೆ 


ಹದಿನಾಲ್ಕನೇ ವಿಧಾನಸಭೆ 
(ಮೊದಲನೇ ಅಧಿವೇಶನ) 
(ಮುಂದುವರೆದ ಉಪವೇಶನ) 


ಕಾರ್ಯಕಲಾಪಗಳ ಪಟ್ಟ 


ಮಂಗಳವಾರ, ದಿನಾ೦ಕ 2೨ನೇ ಜುಲೈ. 2013 
(ಸಮಯ: ಬೆಳಗ್ಗೆ 11.0೦ ಗಂಟಿಗೆ) 


ಅ) ಸದನದಲ್ಲಿ ಉತ್ತರಿಸುವ ಪ್ರಶ್ನೆಗಳು ; ಎಂಟನೇ ಪಟ್ಟ 


ಆ) ದಿನಾಂಕ: 16ನೇ ಜುಲೈ, 2೦13ರ 
ಮೂರನೇ ಪಟ್ಟಯಂದ ತಡೆಹಿಡಿಯಲಾದ ಮುಖ್ಯಮಂತ್ರಿಗಳು 
ಶ್ರೀ ಮಲ್ಲಕಾರ್ಜುನ ಸಿದ್ದರಾಮಪ್ಪ ಖೂಬಾ 
ಅವರ ಚುಕ್ತೆ ಗುರುತಿನ 
ಪಶ್ನೆ ಸಂಖ್ಯೆ:38(353) 
ಇ) ದಿನಾಂಕ: 16ನೇ ಜುಲೈ, 2೦13ರ 
ಮೂರನೇ ಪಟ್ಟಯಂ೦ದ ತಡೆಹಿಡಿಯಲಾದ ಮುಖ್ಯಮಂತ್ರಿಗಳು 
ಶ್ರೀ ಕೆ.ಆರ್‌. ರಮೇಶ್‌ ಕುಮಾರ್‌ 
ಅವರ ಚುಕ್ಕೆ ಗುರುತಿನ 
ಪ್ರಶ್ನೆ ಸಂಖ್ಯೆ:43(323) 


ಈ) ಅಜತ ಮೂಲಕ ಉತ್ತರಿಸುವ ಪ್ರಶ್ನೆಗಳು ಎಂಟನೇ ಪಟ್ಟ 


2. ಸಭೆಯ ಮುಂದಿಡಲಾಗುವ ಕಾಗದ ಪತ್ರಗಳು 


(ಸದಸ್ಯರಿಗೆ ಈಗಾಗಲೇ ಪ್ರತ್ಯೇಕವಾಗಿ ಕಳುಹಿಸಲಾಗಿರುವ ಐದನೇ ಹಾಗೂ ಆರನೇ 


ಪಟ್ಟಿಯ ರೀತ್ಯಾ) 
3. ವಿತ್ತೀಯ ಕಾರ್ಯಕಲಾಪಗಳು 


ಟಿ 
2೦13-14ನೇ ಸಾಅನ ಪರಿಷ್ಕೃತ ಆಯವ್ಯಯ ಅ೦ದಾಜುಗಳ ಮೇಲೆ ಮುಂದುವರೆದ 
ಸಾಮಾನ್ಯ ಚರ್ಚೆ ಹಾಗೂ ಬೇಡಿಕೆಗಳ ಮೇಅನ ಚರ್ಚೆ. 


ಬೇಡಿಕೆ ಸಂಖ್ಯೆ ಬೇಡಿಕೆಗಳ ಹೆಸರು 
೦3 ಆರ್ಥಿಕ 
೦4 ಸಿಬ್ಬ೦ದಿ ಮತ್ತು ಆಡಳತ ಸುಧಾರಣೆ 
15 ವಾಣಿಜ್ಯ ಮತ್ತು ಕೈಗಾರಿಕೆ 


ಪು.ತಿ.ನೋ 


24 ಇಂಧನ 
12 ವಾರ್ತಾ, ಪ್ರವಾಸೋದ್ಯಮ ಮತ್ತು ಯುವಜನಸೇವೆಗಳು 
17 ಶಿಕ್ಷಣ 
೦೨ ಪಶುಸ೦ಗೋಪನೆ ಮತ್ತು ಮೀನುಗಾರಿಕೆ 
27 ಕಾನೂನು 
೨8 ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ 
೦8 ಅರಣ್ಯ. ಜೀವಿಶಾಸ್ತ್ರ ಮತ್ತು ಪರಿಸರ 
ಈ ಗ್ರಾಮೀಣಾಭವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 
14 ಕಂದಾಯ 
2೦ ಲೋಕೋಪಯೋಗಿ 
೦5 ಒಳಾಡಳತ ಮತ್ತು ಸಾರಿಗೆ 
೦೨ ಸಹಕಾರ 
16 ವಸತಿ 
1೨ ನಗರಾಭಿವೃದ್ಧಿ 
21 ಜಲಸಂಪನ್ಮೂಲ 
೨೨ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
10 ಸಮಾಜ ಕಲ್ಯಾಣ 
15 ಮಾಹಿತಿ ತಂತ್ರಜ್ಞಾನ 
೨6 ಯೋಜನೆ. ಸಾಂಖ್ಯಕ. ವಿಜ್ಞಾನ ಮತ್ತು ತಂತ್ರಜ್ಞಾನ 
13 ಆಹಾರ ಮತ್ತು ನಾಗರೀಕ ಸರಬರಾಜು 
೦1 ಕೃಷಿ ಮತ್ತು ತೋಟಗಾರಿಕೆ 
೦೮6 ಮೂಲಭೂತ ಸೌಕರ್ಯ ಅಭಿವೃದ್ಧಿ 
11 ಮಹಿಳಾ ಮತು ಮಕಳ ಅಭಿವೃದ್ಧಿ 
pr 3 ಧಿ 

ದಿದ ಕನ್ನಡ ಮತು ಸಂಸ ತಿ 

ರ ₹೦ 
23 ಕಾರ್ಮಿಕ 


4. ಗಮನ ಸೆಳೆಯುವ ಸೂಚನೆಗಳು 


1 ಶ್ರೀ ಎಂ. ರಾಜಣ್ಣ ಅವರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಗ್ರಾಮೀಣ ಪ್ರದೇಶಗಳ 
ಶಾಲೆಗಳಲ್ಲಿ ಶಿಕ್ಷಕರುಗಳ ಕೊರತೆಯಿಂದ ಸ್ಥಳೀಯ ವಿದ್ಯಾರ್ಥಿಗಳಗೆ 
ತೊಂದರೆಯಾಗಿರುವ ಬಣ್ಣಿ ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರ ಗಮನ 
ಸೆಳೆಯುವುದು. 

ಪು.ತಿ.ನೋ 


—G- 


2. ಶ್ರೀ ಹೆಚ್‌.ಡಿ. ರೇವಣ್ಣ ಅವರು ರಾಜ್ಯದಲ್ಲರುವ 362 ಸರ್ಕಾರಿ ಪ್ರಥಮ ದರ್ಜೆ 
ಕಾಲೇಜುಗಳಲ್ಲಿ ಅಗತ್ಯಕ್ಕೆ ತಕ್ಷ ಹುದ್ದೆಗಳನ್ನು ಮಂಜೂರು ಮಾಡದಿರುವುದರಿಂದ ಹಾಗೂ 
ಮೂಲಭೂತ ಸೌಕರ್ಯಗಳ ಕೊರತೆಯಂದಾಗಿ ವಿದ್ಯಾರ್ಥಿಗಳಗೆ ಉಂಟಾಗಿರುವ 
ತೊಂದರೆಯ ಬಗ್ಗೆ ಮಾನ್ಯ ಉನ್ನತ ಶಿಕ್ಷಣ ಮತ್ತು ಪ್ರವಾಸೋದ್ಯಮ ಸಚಿವರ ಗಮನ 


ಸೆಳೆಯವುದು. 


3. ಶ್ರೀ ಜ.ಆರ್‌. ಪಾಟೀಲ್‌ ಅವರು ತಾಂತ್ರಿಕ ಕಾರಣಗಳ೦ದಾಗಿ ಭೂಸ್ವಾಧೀನ ಪ್ರಕ್ರಿಯೆ 
ನಡೆಯದೇ ಸರ್ಕಾರದ ಅಭವೃದ್ಧಿ ಕಾರ್ಯಗಳು ಸ್ಥಗಿತಗೊಂಡಿರುವ ವಿಷಯದ ಬಗ್ಗೆ 
ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. 


4. ಶ್ರೀ ವಿ. ಸುನೀಲ್‌ ಕುಮಾರ್‌ ಅವರು ಸರ್ಕಾರದ ಹೊಸ ಸೀತಿಯುಂದಾಗಿ ಗ್ರಾಮ 
ಪಂಚಾಯತಿ ವ್ಯಾಪ್ತಿಯಲ್ಲನ ಕೃಷಿಯೇತರ ಆಸ್ತಿಗಳ. ನೋಂದಣಿಯಾಗದೇ 
ಸಾರ್ವಜನಿಕರಿಗೆ ತೊ೦ದರೆಯಾಗುತ್ತಿರುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ 
ಸೆಳೆಯುವುದು. 


೮. ಶ್ರೀ ಬ.ಜ. ನಿಂಗಯ್ಯ ಅವರು ಮೂಡಿಗೆರೆ ತಾಲ್ಲೂಕು ಕೇಂದ್ರದಲ್ಲರುವ ಮಹಾತ್ಮ್ಯ 
ಗಾಂಧಿ ಮೆಮೋರಿಯಲ್‌ ಸಾರ್ವಜನಿಕ ಆಸ್ಪತ್ರೆಯಲ್ಲ ವೈದ್ಯರುಗಳಲ್ಲದೇ ರೋಗಿಗಳಗೆ 
ತೊಂದರೆಯಾಗುತ್ತಿರುವ ಬಗ್ಗೆ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರ 
ಗಮನ ಸೆಳೆಯುವುದು. 


6. ಶ್ರೀ ಸಿ.ಇ. ಸುರೇಶ್‌ ಬಾಬು ಅವರು ಚಿಕ್ಕನಾಯಕನಹಳ್ಳಿ ಪಟ್ಟಣಕ್ಕೆ ಒಳಚರ೦ಡಿ 
ಯೋಜನೆಯನ್ನು ಕಾರ್ಯಗತಗೊಳಸುವ ಬಗ್ಗೆ ಮಾನ್ಯ ಪೌರಾಡಳತ, ಸ್ಥಳೀಯ 
ಸಂಸ್ಥೆಗಳು. ಸಾರ್ವಜನಿಕ ಉದ್ದೆಮೆಗಳ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ. ಹಜ್‌ ಮತ್ತು 
ವಕ್ತ್‌ ಸಚಿವರ ಗಮನ ಸೆಳೆಯುವುದು. 


7. ಶ್ರೀ ಕೆ.ಆರ್‌. ರಮೇಶ್‌ಕುಮಾರ್‌ ಅವರು ದಿನಾಂಕ: ೦5.೦6.2೦13ರ ಪ್ರಕಟಣೆ 
ಪ್ರಕಾರ ಭೂ ಮಾಪನ ಇಲಾಖೆಯಿಂದ 1834 ಭೂ ಮಾಪಕರ ನೇರ ನೇಮಕಾತಿಯಲ್ಲಿ 
ಆಗಿರುವ ನ್ಯೂನ್ಯತೆಗಳ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. 


8. ಶ್ರೀ ಎ.ಬ. ರಮೇಶ್‌ ಬಂಡಿಸಿದ್ದೇಗೌಡ ಅವರು ಶ್ರೀರಂಗಪಟ್ಟಣ ತಾಲ್ಲೂಕಿನ ಅರಕೆರೆ 
ಗ್ರಾಮದಲ್ಲರುವ ವೈದ್ಯಾಧಿಕಾರಿಗಳ ವಸತಿ ಗೃಹಗಳ ಕೆಲಸವನ್ನು ಪೂರ್ಣಗೊಳಸುವ 
ಕುರಿತು ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರ ಗಮನ ಸೆಳೆಯುವುದು. 


5; ನಿಯಮ 6೨ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು 
ವಿಷಯದ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 


ಶ್ರೀಯುತರುಗಳಾದ ಹೆಚ್‌.ಡಿ. ಕುಮಾರಸ್ವಾಮಿ, ಕೆ.ಎಂ. ಶಿವಅಂಗೇಗೌಡ, 
ಎಸ್‌. ಚಿಕ್ಕಮಾದು. ಸಿ.ಎನ್‌. ಬಾಲಕೃಷ್ಣ. ಸಾ.ರಾ. ಮಹೇಶ್‌ ಹಾಗೂ ಇತರರು ರಾಜ್ಯದ 
ಗ್ರಾಮೀಣ ಪ್ರದೇಶಗಳಲ್ಲಿ ಕಾನೂನು ಬಾಹಿರವಾಗಿ ಮದ್ಯ ಮಾರಾಟ 
ಮಾಡುತ್ತಿರುವುದರಿ೦ದ ಸರ್ಕಾರದ ಬೊಕ್ಟಸಕ್ಕೆ ನಷ್ಟ ಉಂಟಾಗಿರುವ ವಿಚಾರದಲ್ಲಿ 
ನೀಡಿರುವ ಸೂಚನೆಯ ಬಗ್ಗೆ ಚರ್ಚೆ. 
ಪು.ತಿ.ನೊ 


—4-— 


6. ಅರ್ಧ ಗಂಟಿ ಕಾಲಾವಧಿ ಚರ್ಚೆ 


1. ಶ್ರೀ ಹೆಚ್‌.ಡಿ. ರೇವಣ್ಣ ಅವರು “ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಾರ್ಯವೈಖರಿ” 
ಬಗ್ಗೆ. ದಿನಾಂಕ: 17.೦7.2೦13 ರಂದು ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳ 
4ನೇ ಪಟ್ಟಯಲ್ಲನ ಪ್ರಶ್ನೆ ಸಂಖ್ಯೆ: 48 (2೮೮ಕ್ಕೆ ಒದಗಿಸಿರುವ ಉತ್ತರಕ್ಕೆ ಸಂಬಂಧಿಸಿದಂತೆ 
ಅರ್ಧ ಗಂಟಿ ಕಾಲ ಚರ್ಚಿಸುವುದು. 


೨. ಶ್ರೀ ವಿ. ಸುನೀಲ್‌ ಕುಮಾರ್‌ ಮತ್ತು ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರುಗಳು 
“ಪಡಿತರ ಚೀಟ ವಿತರಣೆಯ” ಬಗ್ಗೆ ದಿನಾಂಕ: 18.07.2೦13 ರಂದು ಸದನದಲ್ಲ 
ಉತ್ತರಿಸುವ ಪ್ರಶ್ನೆಗಳ 5ನೇ ಪಟ್ಟಯಲ್ಲನ ಪ್ರಶ್ನೆ ಸಂಖ್ಯೆ: 61(371)ಕ್ಕೆ ಮತ್ತು 7೦(38೦)ಕ್ಷೆ 
ಒದಗಿಸಿರುವ ಉತ್ತರಕ್ಕೆ ಸಂಬಂಧಿಸಿದಂತೆ ಅರ್ಥ ಗಂಟೆ ಕಾಲ ಚರ್ಚಿಸುವುದು. 


ಪಿ.ಓಂಪ್ರಕಾಶ 
ಕಾರ್ಯದರ್ಶಿ 


೫77 
ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
(www.kar.nic.in/kla) 


